ಕನಾಟಕ ವಿಧಾನ ಪರಿಷತ್ತು 


ನೆಲಮಂಗಲದವರೆಗೆ ಹಮ್ಮಿಕೊಂಡಿರುವ 


ಮೆಟ್ರೋ ಕಾಮಗಾರಿಯು 


ಯಾವಾಗ 


ಮುಕ್ತಾಯಗೊಳ್ಳಲದೆ; ಇದಕ್ಕೆ ತಗಲುವ 


ಪೆಚ್ಚವೆಷ್ಟು? (ಸಂಪೂರ್ಣ 
ನೀಡುವುದು) 


ಮಾಹಿತಿ 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1298 (152೨) 
2. ಸದಸ್ಯರ ಹೆಸರು ಡಾಃ ಹೈಮಾಲ ರಾಮಚಂದ್ರ 
(ನಾಮನಿರ್ದೇಶನ ಹೊಂದಿದವರು) 
3. ಉತ್ತರಿಸಬೇಕಾದ ದಿನಾಂಕ 19-03-2020 
4. ಉತ್ತರಿಸುವ ಸಜಿವರು ಮಾನ್ಯ ಮುಖ್ಯಮಂತ್ರಿಗಳು. 
4 ಪಶ್ನೆ ಉತ್ತರೆ 
ಅ) | ಬೆಂಗಳೂರು ` ಮೆಟ್ರೋ ಕಾಮಗಾರಿ ಬೆಂಗಳೊರು ಮೆಟ್ರೋ ರೈಲು ಯೋಜನೆ 
ನಡೆಯುತ್ತಿರುವ ರಸ್ತೆಗಳೆಲ್ಲಾ ಗುಂಡಿಜದ್ದು, | ಹಂತ-2ರ ಕಾಮಗಾರಿ ಪ್ರಗತಿಯಲ್ಲದ್ದು, 
ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆಯಾಗಿ | ಈ ಭಾಗದಲ್ಲ ವಾಹನ ಸಂಚಾರಕ್ಕೆ 
ಅಪಘಾತಗಳು ಸಂಭವಿಸುತ್ತಿರುವುದು | ಅಡಚಣಿಯಾಗದೆ ರಸ್ತೆಗಳನ್ನು ಸು್ಥಿತಿಯಾಗಿ 
ಸರ್ಕಾರದ ಗಮನಕ್ಷೆ ಬಂದಿದೆಯೇ; ಇಡಲಾಗಿದೆ. 
ಆ) |ಪುಟ್ರೋ ಕಾಮಗಾರಿ 'ನೆಡೆಯುತ್ತಿರುವ 
ರಸ್ತೆಗಳನ್ನು ರಿಪೇರಿ ಮಾಡಿ ವಾಹನ/ಜನ 
ಸಂಚಾರಕ್ಕೆ ಸುಗಮಗೊಳಸಲಾಗುವುದೇ; 
ಇ) | ಬೆಂಗಳೂರಿನ ನಾಗಸಂದದಂದ | ಬೆಂಗಳೂರು ಮೆಟ್ರೋ ರೈಲು ಯೋಜನೆ 


ಹಂತ-೭2ರ ರೀಚ್‌-3ನಲ್ತ ನಾಗಸಂದ್ರದಿಂದ 
ಬ.ಐ.ಇ.ಸಿ.ಯವರೆಗೆ ಕಾಮಗಾರಿ 
ಪ್ರಗತಿಯಲದೆ. ಸದರಿ ಕಾಮಗಾರಿಯು 
ಜನವರಿ-2೦೭೭ರ ವೇಳೆಗೆ ಪೂರ್ಣಗೊಳಸಲು 
ಯೋಜಸಲಾಗಿದೆ. ಈ ಯೋಜನೆಯ ವೆಚ್ಚ 
ರೂ.1147 ಕೋಟಗಳು. 


ಕಡತ ಸಂಖ್ಯೆ: ನಅಇ 79 ಪಿ.ಆರ್‌.ಜೆ 2020 


9೨ನೆ. ಅಸಔ 
(ಬಿ.ಎಸ್‌. ಯಡಿಯೂರಪ್ಪನ 
ಮುಖ್ಯಮಂತಿಗಳು 


